ಕರ್ನಾಟಿಕ ವಿಧಾನ ಪರಿಷತ್‌ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ | 2026 

ಮಾನ್ಯ ಸದಸ್ಯರ ಹೆಸರು ಶ್ರೀ ಪ್ರಕಾಶ್‌.ಕೆ ರಾಥೋಡ್‌ (ನಾಮ ನಿರ್ದೇಶನ 
ಹೊಂದಿದವರು) 

ಉತ್ತರಿಸಬೇಕಾದ ದಿನಾಂಕ 24.03.2021 

ಉತ್ತರಿಸುವ ಸಚಿವರು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು 


ಕ್ರ. ಪುಶ್ನೆ ಉತ್ತರ 
ಸಂ 
ಅ) |2019-20, 2020-21ನೇ ಸಾಲಿನಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 


ವಿಜಯಪುರ ಜಿಲ್ಲೆಯಲ್ಲಿ, 
ಹಿಂದುಳಿದ ವರ್ಗಗಳ ಕಲ್ಯಾಣ 
ಇಲಾಖೆಯು ಜಾರಿಗೊಳಿಸಿರುವ 
ಯೋಜನೆಗಳಾವುವು; ನೀಡಿರುವ 
ಅಮುದಾನ ಎಷ್ಟು; 
(ತಾಲ್ಲೂಕುವಾರು ವಿವರ 
ನೀಡುವುದು) 


2019-20, 2020-21ನೇ ಸಾಲಿನಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯು 
ಜಾರಿಗೊಳಿಸಿರುವ - ಯೋಜನೆಗಳು ಮತ್ತು ನೀಡಿರುವ 
ಅನುದಾನದ ಮಾಹಿತಿಯನ್ನು ಇಲಾಖಾ ಅಂತರ್ಜಾಲ 
https://bcwd.karnataka.gov.in/ ರಲ್ಲಿ ಒದಗಿಸಲಾಗಿದೆ. 


ಡಿ.ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ದಿ 
ನಿಗಮ ನಿಯಮಿತ . 
2019-20, 2020-21 ಸಾಲಿನಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ 
ಜಾರಿಗೊಳಿಸಿರುವ ಯೋಜನೆಗಳು ಈ ಕೆಳಕಂಡಿತಿವೆ. 
ಸ್ವಯಂ ಉದ್ಯೋಗ ಸಾಲ ಯೋಜನೆ. 
ಸಾಂಪ್ರದಾಯಿಕ ವೃತ್ತಿದಾರರ ಸಾಲ ಯೋಜನೆ. 
ಕರು ಸಾಲ ಯೋಜನೆ, 
ಅರಿವು ಶೈಕ್ಷಣಿಕ ಸಾಲ ಯೋಜನೆ 
. ಗಂಗಾ ಕಲ್ಯಾಣ ವೀರಾವರಿ ಯೋಜನೆ 
ಮೇಲ್ಕಂಡ ಯೋಜನೆಗಳಿಗೆ ನೀಡಿರುವ ಅನುದಾನ 
ರೂ.605.20ಲಕ್ಷಗಳು. ನೀಡಿರುವ ಅನುದಾನದ ತಾಲ್ಲೂಕುವಾರು 
ವಿವರ ಈ ಕೆಳಕಂಡಂತಿದೆ. 


Or Po RS 


(ರೂ.ಲಕ್ಷಗಳಲ್ಲಿ) 

KA ವಧಾನಸಭಾ ಚೈತನ್ಯ ಔಪೇವರಾಜ' ಸಾಂಪ್ರದಾಯಿಕ] ಕರುಸಾಲ"] ಗಂಗಾ 

ಸಂ. ಕ್ಷೇತ್ರದ ಹೆಸರು ಸಹಾಯಧನ ಅರಸು ವೃತ್ತಿದಾರರ ಸಾಲ | ಯೋಜನೆ ಕಲ್ಯಾಣ 
ಯೋಜನೆ ಸ್ವಯಂ ಯೋಜನೆ ನೀರಾವರಿ 

ಉದ್ಯೋಗ ಯೋಜನೆ 

ನೇರಸಾಲ 
1 2 3 4 4 6 7 
1 ಮಃ ಸಬಿಹಾಳೆ 189 20.00 11.90 195 40.00 
2 ದೇವರ ಹಿಪ್ಪರಗಿ 180 20.00 1.90 195 40.00 
ಟೂ 
4 180 20.06 11.90 195 | 4000 
ಬಾಗೇವಾಡಿ 

4 ಬಬಲೇಶ್ವರ 1.80 20.00 11.90 195 40,00 

£3 ಬಿಜಾಪುರೆ ನೆಗೆ: 180 20.00 11.94 195 40.00 

6 ನಾಗಠಾಣ 1.80 20.00 11.90 195 40.00) 

7 ಇಂಡಿ 1.80 20.00 11.90 195 40.00 

3 ಸಿಂಧಗಿ 1.80 20.00 1.90 195 40,00 

ಒಟ್ಟು 14.40 160.00 95.20 15.60 320.00 
2020-21ನೇ ಸಾಲಿನ ಆಯವ್ಯಯದಲ್ಲಿ ಒದಗಿಸಿದ 
ಅನುದಾನ 2019-20ನೇ ಸಾಲಿನ ಅನುದಾನ ಕಡಿತಕ್ಕೆ 
ಹೊಂದಾಣಿಕೆ ಮಾಡಿಕೊಂಡ ಕಾರಣ ಮೇಲ್ಕಂಡ 


ಯೋಜನೆಗಳಿಗೆ 2020- 2021ನೇ ಸಾಲಿನಲ್ಲಿ ಅನುದಾನ ಹಂಚಿಕೆ 
ಮಾಡಿರುವುದಿಲ್ಲ. 


ಖಿ 


ಕರ್ನಾಟಿಕ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ 
ನಿಗಮ ನಿಯಮಿತ 

2019-20, 2020-21ನೇ ಸಾಲಿನಲ್ಲಿ ವಿಶ್ವಕರ್ಮ 
ಸಮುದಾಯದ ಹಿಂದುಳಿದವರಿಗೆ ವಿಜಯಪುರ ಜಿಲ್ಲೆಯಲ್ಲಿ 
ಕೆಳಕಂಡ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ. 
1 ಪಂಚವೃತ್ತಿ ಅಭಿವೃದ್ಧಿಗಾಗಿ ಆರ್ಥಿಕ ನೆರವು ಸಾಲ ಯೋಜನೆ. 
2) ಸ್ವಯಂ ಉದ್ಯೋಗ ಸಾಲ ಯೋಜಸೆ. 
3) ಬ್ಯಾಂಕ್‌ಗಳ ಸಹಯೋಗದೊಂದಿಗೆ ಸ್ವಯಂ ಉದ್ಯೋಗ ಸಾಲ 
ಯೋಜನೆ. 
4) ಅರಿವು ಶೈಕ್ಷಣಿಕ ಸಾಲ ಯೋಜನೆ. 
5) ಗಂಗಾಕಲ್ಯಾಣ ನೀರಾವರಿ ಯೋಜನೆ. 
6) ಮಹಿಳೆಯರಿಗೆ ಮೈಕ್ರೋ ಕಿಡಿಟ್‌ ಸಾಲ ಯೋಜನೆ. 
7 ಕಮ್ಮಾರಿಕೆ, ಅಕ್ಕಸಾಲಿ ಮತ್ತು ಬಡಗಿ ಉದ್ಯಮಿಗಳಿಗೆ ಸಾಲ 
ಯೋಜನೆ. 


ನೀಡಿರುವ ಅನುದಾನ ಹಾಗೂ ತಾಲ್ಲೂಕುವಾರು 
ವಿವರಗಳನ್ನು ನಿಗಮದ ಅಂತರ್ಜಾಲ 
www.karnataka.gov.in/dbcdc ರಲ್ಲಿ ನೀಡಲಾಗಿದೆ. 


ನಿಜಶರಣ ಅಂಬಿಗರ ಚೌಡಯ್ಯ ಅಭಿವೃದ್ದಿ ನಿಗಮ 
ವಿಯಿಮಿತ 

ನಿಜಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ 
ನಿಯಮಿತದ ವತಿಯಿಂದ 2019-20ನೇ ಸಾಲಿಗೆ 
ಜಾರಿಗೊಳಿಸಿರುವ ಯೋಜನೆಗಳು ಈ ಕೆಳಕಂಡತಿವೆ:- 

1. ಸ್ವಯಂ ಉದ್ಯೋಗ ಸಾಲ ಯೋಜನೆ, 

೭. ಗಂಗಾ ಕಲ್ಯಾಣ ನೀರಾವರಿ ಯೋಜನೆ, 

3. ಅರಿವು ಶೈಕ್ಷಣಿಕ ಸಾಲ ಯೋಜನೆ 


2020-21ನೇ ಸಾಲಿನಲ್ಲಿ ಮೇಲ್ಕಂಡ 03 ಯೋಜನೆಗಳು 
ಒಳಗೊಂಡಣಿತೆ ಈ ಕೆಳಕಂಡ 03 ಹೊಸ ಯೋಜನೆಗಳನ್ನು 
ಜಾರಿಗೆ ತರಲಾಗಿದೆ. 

1: ಬ್ಯಾಂಕ್‌ಗಳ ಸಹಯೋಗದೊಂದಿಗೆ ಸ್ವಯಂ ಉದ್ಯೋಗ 
ಸಾಲ ಯೋಜನೆ (ಚೈತನ್ಯ ಸಬ್ಬಿಡಿ-ಕ೦-ಸಾಫ್ಟ್‌ ಲೋನ್‌ 
ಯೋಜನೆ), 

2. ಕಿರುಸಾಲ/ಸ್ವಸಹಾಯ. ಗುಂಪುಗಳಿಗೆ ಸಾಲ ಮತ್ತು 
ಸಹಾಯ ಧನ, 

3. ಕೌಶಾಲ್ಯಾಭಿವೃದ್ದಿ/ಉದ್ಯಮಶೀಲತಾ ತರಬೇತಿ 
ವಿಜಯಪುರ ಜಿಲ್ಲೆಗೆ ನೀಡಿರುವ ಅನುದಾನದ ವಿವರಗಳನ್ನು 
ನಿಗಮದ ಅಂತರ್ಜಾಲ ww.karnataka.gov.in/dbcdc ರಲ್ಲಿ 
ನೀಡಲಾಗಿದೆ. 


ಕರ್ನಾಟಿಕ ಆರ್ಯ ವೈಶ್ಯ ಸಮುದಾಯ ಅಬಿವೃದ್ಧಿ ನಿಗಮ 
ನಿಯಮಿತ 
ವಿಜಯಪುರ ಜಿಲ್ಲೆಯಲ್ಲಿ ಕರ್ನಾಟಿಕ ಆರ್ಯ ವೈಶ್ಯ 
ಸಮುದಾಯ ಅಭಿವೃದ್ಧಿ ನಿಗಮದ ವತಿಯಿಂದ ಸ್ಥಯಂ 
ಉದ್ಯೋಗ ನೇರ ಸಾಲ ಯೋಜನೆಯಡಿ ಸಾಲ ವೀಡಿರುವ 
ಅನುದಾನದ ತಾಲ್ಲೂಕುವಾರು ವಿವರಗಳು ಕೆಳಕಂಡಂತಿದೆ 


ಭತ 


ವರ್ಷ ತಾಲ್ಲೂಕು ಫಲಾನುಭವಗಳ ಅನುದಾನದ 
ವಿವರ(ರೂ.ಲಕ್ಷಗಳಲ್ಲಿ) 

205-20 ನಜದಾಷ್‌ [Ot 100 

2020-21 ಮುದ್ದೇಬಿಹಾಳ [3 2.00 


ಕರ್ನಾಟಕ ಉಪ್ಪಾರ ಅಭಿವೃದ್ದಿ ನಿಗಮ ನಿಯಮಿತ 
ವಿಜಯಪುರ ಜಿಲ್ಲೆಯಲ್ಲಿ ಕರ್ನಾಟಕ ಉಪ್ಪಾರಅಭಿವೃದ್ದಿ 
ನಿಗಮದ ವತಿಯಿಂದ ಸ್ಥಯಂಉದ್ಯೋಗ ನೇರಸಾಲ ಯೋಜನೆಯಡಿ 
ಸಾಲ ವೀಡಿರುವ ಅನುದಾನದ ತಾಲ್ಲೂಕುವಾರು ವಿವರಗಳನ್ನು 
ನಿಗಮದ ಅಂತರ್ಜಾಲ ps://kacdc.karnatak.gov.in ರಲ್ಲಿ 
ನೀಡಲಾಗಿದೆ. 


hu 
nl pe 
pl 
fo 
BS 


ಆ) 


ಯೋಜನೆಗಳಿಗೆ ಬಂದಿರುವ 
ಅರ್ಜಿಗಳ ಸಂಖ್ಯೆ ಎಷ್ಟು? 
(ಫಲಾನುಭವಿಗಳ ವಿವರ 
ನೀಡುವುದು) 


ಹಿಂದುಳಿದ ವರ್ಗಗಳ ಕಲ್ಮಾಣ ಇಲಾಖೆ 
2019-20 ಮತ್ತು 2020-21ನೇ ಸಾಲಿಗೆ ವಿಜಯಪುರ ಜಿಲ್ಲೆಯ 
ತಾಲ್ಲೂಕುಗಳಲ್ಲಿ ವಿವಿಧ ಯೋಜನೆಗಳಿಗೆ ಸ್ವೀಕೃತವಾದ ಅರ್ಜಿಗಳು 
ಹಾಗೂ ಫಲಾನುಭವಿಗಳ ವಿವರಗಳು ಈ ಕೆಳಕಂಡಂತಿದೆ. 


ಫು. 2019-20 2020-21 
ಸಂ. ತಾಲೂಕು ಅರ್ಜಿಗಳ | ಫಲಾನುಭವಿ | ಅರ್ಜಿಗಳ | ಫಲಾನುಭವಿ 
ಸಂಖ್ಯ ಗಳ ಸಂಖೆ, ಸಂಖೆ ಗಳ ಸಂಖೆ 

I ವಿಜಯಪುರ 41455 37194 16011 6797 

ಸಿ ಇಂಡಿ 24260 23856 4088 3803 

3 ಸಿಂದಗಿ 28133 18826 7355 - 4011 

A ಬ.ಬಾಗೇವಾಡಿ 17703 16730 3498 3237 

3 ಮುದ್ದೇಬಿಹಾಳ | 10042 9391 2284 2053 
ಒಟ್ಟು 121593 105997 33236 19901 


ಡಿ.ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ದಿ ನಿಗಮ 
ನಿಯಮಿತ 
ನಿಗಮದ' ಯೋಜನೆಗಳಿಗೆ: ಸೌಲಭ್ಯ ಕೋರಿ ವಿಜಯಪುರ 
ಜಿಲ್ಲೆಯಿಂದ ಬಂದಿರುವ ಅರ್ಜಿಗಳ ಸಂಖ್ಯೆ: 11914. 2019-20ನೇ 
ಸಾಲಿನಲ್ಲಿ ವಿಗಮದ ಯೋಜನೆಗಳಲ್ಲಿ ಸೌಲಭ್ಯ ಪಡೆದ 
ಫಲಾನುಭವಿಗಳ ವಿಷರಗಳನ್ನು ನಿಗಮದ ಅಂತರ್ಜಾಲ. 
www.karnataka.gov.in/dbede ರಲ್ಲಿ ನೀಡಲಾಗಿದೆ. 
ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ ಅಬಿವೃದ್ದಿ ನಿಗಮ 
ನಿಯಮಿತ 
ಯೋಜನೆಗಳಿಗೆ ಬಂದಿರುವ ಅರ್ಜಿಗಳ ಸಂಖ್ಯೆ: 1318 
ನಿಗಮದ ಯೋಜನೆಗಳಲ್ಲಿ ಸಾಲ ಸೌಲಭ್ಯ ಪಡೆಯಲಾದ 
ಫಲಾನುಭವಿಗಳ ವಿವರಗಳನ್ನು ನಿಗಮದ ಅಂತರ್ಜಾಲ 
www.karnataka.gov.in/dbedc ರಲ್ಲಿ ನೀಡಲಾಗಿದೆ.. 
ವಿಜಶರಣ ಅಂಬಿಗರ ಚೌಡಯ್ಯ ಅಭಿವೃದ್ದಿ ನಿಗಮ ನಿಯಮಿತ 
ಯೋಜನೆಗಳಿಗೆ ಬಂದಿರುವ ಅರ್ಜಿಗಳ ಸಂಖ್ಯೆ: 363 
ನಿಗಮದ ಯೋಜನೆಗಳಲ್ಲಿ ಸಾಲ ಸೌಲಭ್ಯ ಪಡೆಯಲಾದ 
ಫಲಾನುಭವಿಗಳ ವಿವರಗಳನ್ನು ನಿಗಮದ ಅಂತರ್ಜಾಲ 
www.karnataka.gov.in/dbede ರಲ್ಲಿ ನೀಡಲಾಗಿದೆ. 


-4- 


ಕರ್ನಾಟಿಕ ಆರ್ಯ ವೈಶ್ಯ ಸಮುದಾಯ ಅಭಿವೃದ್ದಿ 
ನಿಗಮ ನಿಯಮಿತ 

ವಿಜಯಪುರ ಜಿಲ್ಲೆಯಲ್ಲಿ ಸ್ಪಯಂ ಉದ್ಯೋಗ ನೇರ ಸಾಲ 
ಯೋಜನೆಗೆ ಬಂದಿರುವ ಅರ್ಜಿಗಳ ಸಂಖ್ಯೆ:16 

2019-20ನೇ ಸಾಲಿನಲ್ಲಿ ಸ್ವಯಂ ಉದ್ಯೋಗ ನೇರ ಸಾಲ 
ಯೋಜನೆಯಡಿ 2 ಅರ್ಜಿಗಳು ಹಾಗೂ 2020-21ನೇ ಸಾಲಿನಲ್ಲಿ 
ಒಟ್ಟು 14 ಅರ್ಜಿಗಳು ಬಂದಿದ್ದು, ಕೆಳಕಂಡ ಅರ್ಹ ಅರ್ಜಿದಾರರಿಗೆ 
ಸೇರ ಸಾಲ ಮಂಜೂರಾತಿ ನೀಡಲಾಗಿದೆ. 


ಕ್ರಸಂ ವರ್ಷ ಅರ್ಜಿದಾರರ ಹೆಸರು ಸಾಲ ಮಂಜೂರಾತಿ ಮೊತ್ತ 
(ರೂ.ಲಕ್ಷಗಳಲ್ಲಿ) 
1 2019-20 ವಾಸನಿ ಇಲ್ಲೂರು 100 
2 ಅಶ್ತತ್ತೆ ಸಿಗಯ್ಯೆ ಕೋಲೂರು 03 
3 ಕಿರಣ್‌ಕುಮಾರ್‌ 0.50 
4 ಶರಬಯ್ಯೆ ಕೋಲೂರು 0,50 
3 2020-21 | ಪಂಕಜ್‌ ಬಯ್ಯ ಅಂಗಡ 053 


ಕರ್ನಾಟಿಕ ಉಪ್ಪಾರ ಅಭಿವೃದ್ದಿ ನಿಗಮ ನಿಯಮಿತ 

ವಿಜಯಪುರ ಜಿಲ್ಲೆಯಲ್ಲಿ ಸ್ವಯಂಉಡ್ಯೋಗ ನೇರ ಸಾಲ 
ಯೋಜನೆಗೆ ಬಂದಿರುವ ಅರ್ಜಿಗಳ ಸಂಖ್ಯೆ: 598 

2019-20ನೇ ಸಾಲಿನಲ್ಲಿ ಸ್ವಯಂ ಉಡ್ಯೋಗ ನೇರ ಸಾಲ 
ಯೋಜನೆಯಡಿ 369 ಅರ್ಜಿಗಳು ಹಾಗೂ 2020-21ನೇ 
ಸಾಲಿನಲ್ಲಿಒಟ್ಟು 222 ಅರ್ಜಿಗಳು ಬಂದಿದ್ದು, ಅರ್ಹ ಅರ್ಜಿದಾರರಿಗೆ 
ನೇರ ಸಾಲ ಮಂಜೂರಾತಿ ನೀಡಲಾಗಿದೆ. ವಿವರಗಳನ್ನು ನಿಗಮದ 
ಅಂತರ್ಜಾಲ ಗಃp://kacdc.karnatak.gov.in/ ರಲ್ಲಿ ನೀಡಲಾಗಿದೆ. 


ಸಂಖ್ಯೆ:ಹಿಂವಕ 251 


ಬಿಎಂಎಸ್‌ 2021 


p fs 
\ 


(ಕೋಟ ಶ್ರೀವಿಬಿಸ ಪೂಜಾರಿ) 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 


